


ಸಂಪುಟ ೧೫೧ 
Volume 151 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಜುಲೈ ೨೧, ೨೦೧೬ (ಆಷಾಢ ೩೦, ಶಕ ವರ್ಷ ೧೯೩೮) 
Bengaluru, Thursday, July 21, 2016 (Ashadha 30, Shaka Varsha 1938) 


ಭಾಗ ೪ಎ 


ಸಂಚಿಕೆ ೨೯ 
Issue 29 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


FOREST, ECOLOGY AND ENVIRONMENT SECRETARIAT 


NOTIFICATION 


NO. FEE 14 FEG 2015, BENGALURU, DATED : 22-04-2016. 


Whereas the draft of the following rules, further to amend the Karnataka Forest Department Services (Recruitment) Rules, 2003 
which the Government of Karnataka proposes to make in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) in Notification No. FEE 14 FEG 2015, dated : 
14-01-2016 in part IV-A of the Karnataka Gazette dated: 10-03-2016 inviting objections and suggestions from all the persons likely to be 
affected thereby within 15 days from the date of its publication in the official Gazette. 


And whereas the said gazette was made available to the public on 10-03-2016 and whereas no objections received within the 
period specified above. 


Now, therefore, In exercise of the powers conferred by Sub Section (1) of Section 3 read with Section 8 to the Karnataka 
State Civil Services Act. 1978 (Karnataka Act 14 of 1990), the Government of Karnataka hereby makes the following rules, namely:- 


RULES 


1. Title and commencement.- (1) These rules may be called the Karnataka Forest Department Services (Recruitment) 
(Amendment) Rules, 2016. 


(2) They shall come into force from the date of their publication in the Official Gazette. 


2. Amendment of schedule-ll.- In the Karnataka Forest Department Services(Recruitment) Rules, 2003, in schedule-ll, 


1. in the entries relating to the Category of post of "Forest Guard" at serial number 14,- in Column (4), under the heading "For 
direct recruitment" ,- 


(a) in 11077 |, “physical endurance test" , for table, the following shall be substituted, namely:- 





Physical endurance test 














Men 1600 meters run 7 minutes 
Women 
ಸ 1000 meters run 6 minutes 
Ex-service men/ personel 














(0) In tem ||, “physical efficiency test" for table, the following shall be substituted, namely.- 


























Sl. Qualifying time distance 

No. en Men Women or Ex-service personnel 
1. 100 meters run 15 seconds 18.5 seconds 
2. High Jump 1.20 meters 0.90 meters 








(೧೩೭೫) 



































೧೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ಭಾಗ ೪ಎ 
3 Long Jump 3.80 meters 2.50 meters 
4. Shot Put 5.60 meters 3.76 meters 
5 800 meters Run 2 minutes 50 seconds - 
6. 200 meters run | 40 seconds 
(2) in the entries relating to the Category of post of "Forest Watcher" at serial number 53,- 


(1) in Column (3), pertaining to "Method of Recruitment" in the last para, for the words "from | standard to VIl standard", 
the words "for one or more years while studying from 15 standard to VIlth standard" shall be substituted. 


(ii) in Column (4), under the heading "For direct recruitment",- 


(c) in 11007 |, “physical endurance test" , for table, the following shall be substituted, namely:- 





Physical endurance test 














Men 1600 meters run 7 minutes 
Women 
- 1000 meters run 6 minutes 
Ex-service men/ personel 














(d) in Item ||, "physical efficiency test" for table, the following shall be substituted, namely:- 












































Sl. ಚ Qualifying time distance 
No. Men Women or Ex-service personnel 
7. 100 meters run 15 seconds 18.5 seconds 
8. High Jump 1.20 meters 0.90 meters 
9. Long Jump 3.80 meters 2.50 meters 
10. Shot Put 5.60 meters 3.76 meters 
11. 800 meters Run | 2 minutes 50 seconds - 
12. 200 meters run ಕ 40 seconds 
೧.೧. 413 By Order and in the name of Governor of Karnataka 
SC-500 H.C. Rajendrakumar 


Under Secretary to Government (Services), 


Forest, Ecology and Environment Department. 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 90 SRC 2014, BENGALURU, DATED : 13-05-2016. 

Whereas the draft of the following rules further to amend the Karnataka Civil Services (Conduct) Rules, 1966, was published 
as required by clause (a), sub-section (2) of Section 3 of the Karnataka State Civil Services Act, 1978 (Karnataka Act 14 of 1990) in 
Notification No. DPAR 90 SRC 2014, dated: 03.03.2016, in part IV-A (No.347) in Special Gazette of the Karnataka Gazette 
dated:03.03.2016 inviting objections and suggestions from all persons likely to be affected thereby within fifteen days from the date of its 
publication in the Official Gazette. 

Whereas, the said Gazette was made available to the public on 03.03.2016; 
And whereas, no objections, and suggestions have been received in this behalf by the State Government; 
Now, therefore, in exercise of the powers conferred by Sub-Section(1) of Section 3 read with Section 8 of the Karnataka State 
Civil Services Act, 1978 (Karnataka Act 14 of 1990) the Government of Karnataka hereby makes the following rules, namely:- 
RULES 
1. Title and Commencement,- (1) These rules may be called the Karnataka Civil Services (Conduct) (Amendment) 
Rules, 2015. 

(2) They shall come into force from the date of their publication in the Official Gazette. 

2. Amendment of Rule 23,- In the Karnataka Civil Services ( Conduct) Rules, 1966, in Rule 23, in sub-rule (1), after clause 
(6) Note-l shall be omitted. 


By Order and in the name of Governor of Karnataka 
Gayathri M.R. 
Under Secretary to Government, 
Department of Personnel and Administrative Reforms. 
(Service Rules-1) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ೧೩೭೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 90 ಸೇನಿಸಿ 2014, ಬೆಂಗಳೂರು, ದಿನಾಂಕ : 13-05-2016. 

ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು, 1966 ಇದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕೆ ದಿನಾಂಕ : 03-03-2016ರ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 90 ಸೇನಿಸಿ 2014ರಲ್ಲಿ ಪ್ರಕಟಿಸಿರುವ ಈ ಮುಂದಿನ ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯ ಪತ್ರದಲ್ಲಿ ಇದರ ಪ್ರಕಟಣೆಯ 
ದಿನಾಂಕದಿಂದ 15 ದಿನಗಳೊಳಗಾಗಿ ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ಹಾನಿಸಿ 
ದಿನಾಂಕ : 03-03-2016ರ ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ರಾಜ್ಯ ಪತ್ರಿಕೆಯ ಭಾಗ-4ಎ (ಸಂಖ್ಯೆ : 347ರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ 
ಅಧಿನಿಯಮ, 1978. (1990ರ ಕರ್ನಾಟಕ ಅಧಿನಿಯಮ 14)ರ 3ನೇ ಪ್ರಕರಣದ (2)ನೇ ಉಪಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ 
ಪ್ರಕಟಿಸಲಾಗಿರುವುದರಿಂದ ; 

ಸದರಿ ರಾಜ್ಯ ಪತ್ರವನ್ನು ದಿನಾ೦ಕ : 03-03-2016ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ ; 

ಮತ್ತು ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಸ್ವೀಕೃತವಾಗದಿರುವುದರಿಂದ 

ಈಗ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡು 3ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಕೆಳಕಂಡಂತೆ ನಿಯಮಗಳನ್ನು ರಚಿಸುತ್ತದೆ ಎಂದರೆ :- 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ ,- (1) ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ (ನಡತೆ) (ತಿದ್ದುಪಡಿ) ನಿಯಮಗಳು, 2015 ಎಂದು 
ಕರೆಯತಕ್ಕದ್ದು. 
(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ನಿಯಮ 23ಕ್ಕೆ ತಿದ್ದುಪಡಿ ,- ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು, 1966ರ ನಿಯಮ 23ರ ಉಪನಿಯಮ (1(ಡಿ) 
ಅಡಿಯಲ್ಲಿನ ಟಿಪ್ಪಣಿ-| ನ್ನು ಕೈಬಿಡಲಾಗಿದೆ. 
೧.೧. 453 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-100 ಗಾಯಿತ್ರಿ ಎಂ.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವಾ ನಿಯಮಗಳು-1) 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಳ 112 ಎಸ್‌ಡಿಸಿ 2016, ಬೆಂಗಳೂರು, ದಿನಾಂಕ : 07-04-2016. 


ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇಲ್ಲಿಗೆ ಈ ಕೆಳಕಂಡಂತೆ ತಿಳಿಸಿರುವವರನ್ನು ಅಧಿಕಾರೇತರ 
ನಿರ್ದೇಶಕರುಗಳನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 
































5 ಅಭ್ಯರ್ಥಿಯ ವಿವರ ಸಾನ 
ಸಂ. ಈ ಢಿ 
1 | ಶ್ರೀ ಅರ್ಜುನ್‌ ಸಾಗರ್‌, ನಿರ್ದೇಶಕರು 
ಬಸವ ಕಲ್ಯಾಣ ತಾಲ್ಲೂಕು, ಬೀದರ್‌ ಜಿಲ್ಲೆ. 
2. | ಶ್ರೀ ಮಲ್ಲಪ್ಪ ಬಿನ್‌ ಶ್ರೀ ಯಲ್ಲವ್ವ ನಿರ್ದೇಶಕರು 
ಬೆಳವಾಡಿ ಸಾ: ಸಂಶಿ, ಕುಂದಗೊಳ ತಾಲ್ಲೂಕು, ಧಾರವಾಡ ಜಿಲ್ಲೆ. 
3. | ಶ್ರೀ ಪುಟ್ಟಸ್ವಾಮಿ ನಿರ್ದೇಶಕರು 
ಗುಟ್ಟಹಳ್ಳಿ, ಬೆ೦ಗಳೂರು, ಬೆ೦ಗಳೂರು ನಗರ ಜಿಲ್ಲೆ. 
4. | ಶ್ರೀ ವಿಜಯಕುಮಾರ್‌ ವಿ.ಆರ್‌. ಬಿನ್‌ ಶ್ರೀ ರಂಗಯ್ಯ, ನಿರ್ದೇಶಕರು 
ವೀರೇಹೇವನಪುರ ಗ್ರಾಮ, ಚಿನ್ನದ ಗಡಿ, ತುಂಬಿ ಅಂಚೆ, ನಂಜನಗೂಡು ತಾಲ್ಲೂಕು. 
ಮೈಸೂರು ಜಿಲ್ಲೆ. 
P.R. 414 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-300 ವಿ. ರತ್ನಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಮಾಜ ಕಲ್ಯಾಣ ಇಲಾಖೆ. 


೧೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ಭಾಗ ೪ಎ 





ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಸಂವಾ : 18 : ವಾಪ್ರಪ : 2016, ಬೆಂಗಳೂರು, ದಿನಾಂಕ : 02-05-2016. 

ಕರ್ನಾಟಕ ಮಾಧ್ಯಮ ಅಕಾಡೆಮಿ, ಇದಕ್ಕೆ ಈ ಕೆಳಕಂಡಂತೆ ಅಧಿಕಾರೇತರ ಸದಸ್ಯರುಗಳನ್ನು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
ಕ್ರ ಸಂ. ಅಭ್ಯರ್ಥಿಯ ವಿವರ ಸ್ಥಾನ 
1. ಶ್ರೀ ಸಿದರಾಜು ಅಧ್ದಕರು 

ಮ ೦ಎ J) 
ನಂ. 259, 3ನೇ ಅಡ್ಡ ರಸ್ತೆ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ, 2ನೇ ಹಂತ, 3ನೇ ಬ್ಲಾಕ್‌, 
ನಾಗರಬಾವಿ ಬಿಡಿಎ ಬಡಾವಣೆ, ಬೆ೦ಗಳೂರು-560072. 




















2. ಶ್ರೀ ರುದ್ರಣ್ಣ ಹರ್ತಿಕೋಟೆ, ಸದಸ್ಯರು 
ನಂ. 3, 6ನೇ ಅಡ್ಡ ರಸ್ತೆ, 6ನೇ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಬೆ೦ಗಳೂರು-560003. 

3. ಶ್ರೀ ಶಿವಕುಮಾರ ಕೆ. ಸದಸ್ಯರು 
ನಂ. ಇ 1553, 9ನೇ ಮೈನ್‌, 11ನೇ ಅಡ್ಡ ರಸ್ತೆ, ಶ್ರೀರಾಮಪುರ 1ನೇ ಹಂತ, ಮೈಸೂರು 

4. ಶ್ರೀ ಮುತ್ತು ನಾಯ್ಕರ್‌, ಸದಸ್ಯರು 
ವಿಜಯ ಕರ್ನಾಟಕ ಹಿರಿಯ ಪತ್ರಕರ್ತ, ಹಲ್ಕುರ್ಕಿ ಅಂಚೆ, ಬಾದಾಮಿ ತಾಲ್ಲೂಕು. ಬಾಗಲಕೋಟೆ 
ಜಿಲ್ಲೆ. 

೨. ಶ್ರೀ ರಂಗಣ್ಣ ಟಿ.ಎಸ್‌. ಸದಸ್ಯರು 


ನಂ. 33, ಬಾಲಾಂಜನೇಯ ದೇವಸ್ಥಾನದ ರಸ್ತೆ ನ್ನೂ 


ಸ ಬಿ.ಇ.ಎಲ್‌. ರಸ್ತೆ ಆರ್‌.ಎಂ.ವಿ. 
ಬೆಂಗಳೂರು-560 094. 

















೧.೧. 415 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಎಸ್‌. ಮಾಲತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. (ವಾರ್ತಾ ಶಾಖೆ) 


ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ : ತೋಳ 19 ರೇಉನಿ 2016 (ಭಾ-1), ಬೆಂಗಳೂರು, ದಿನಾಂಕ : 04-05-2016. 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿನ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ತೋಇ 19 ರೇಉನಿ 2016, ದಿನಾಂಕ : 07-04-2016ರಲ್ಲಿ ಶ್ರೀ ವಿಜಯಕುಮಾರ್‌, 
ವಿಜಯನಗರ, ಬೆಂಗಳೂರು ಇವರನ್ನು ಅಧಿಕಾರೇತರ ನಿರ್ದೇಶಕರು/ಸದಸ್ಕರನ್ನಾಗಿ ಮಾಡಿರುವ ನಾಮ ನಿರ್ದೇಶನವನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಶ್ರೀ ಶಿವಕುಮಾರ್‌ ಬಿನ್‌ ಲೇಟ್‌, ಮುನಿಹನುಮಯ್ಯ, ನಂ. 36, ನಿಸರ್ಗ ನಿಲಯ, 5ನೇ ಅಡ್ಡ ರಸ್ತೆ ಬಸವೇಶ್ವರ ಬಡಾವಣೆ, ನಾಗಶೆಟ್ಟಿಹಳ್ಳಿ, ಬೆಂಗಳೂರು 
ಇವರನ್ನು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ನಿಗಮಕ್ಕೆ ಅಧಿಕಾರೇತರ ನಿರ್ದೇಶಕರು/ಸದಸ್ಯರನ್ನಾಗಿ ನಾಮ 

ನಿರ್ದೇಶನ ಮಾಡಲಾಗಿದೆ. 
೧.೧. 416 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯಕುಮಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ. (ರೇಷ್ಮ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 134 ಪಿಐಎಂ 2016, ಬೆಂಗಳೂರು, ದಿನಾಂಕ : 13-04-2016. 


ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಆಯುರ್ವೇದ) ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ವೈದ್ಯರ ಹೆಸರಿನ ಮುಂದೆ ನಮೂದಿಸಲಾದ 
ದಿನಾಂಕದಂದು ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳ 1977ರ ನಿಯಮ 5(1)(ಎ)ರನ್ವಯ 


ತೃಪ್ತಿಕರವಾಗಿ ಪೂರೈಸಿರುವುದಾಗಿ ಘೋಷಿಸಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ೧೩೭೯ 


























ಕ್ರ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ 
ವೈದ್ಯರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ತ ನ 
ಸಂ. ss Ka ಈ ಪೂರೈಸಿರುವುದಾಗಿ ಘೋಷಿಸಿರುವ ದಿನಾಂಕ 
I ಡಾ| ರಾಜೇಶ್ವರಿ ಕೆ. 
ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಲಾಲಯ, 20-05-2015 
ವಿಜಾಪುರ, ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
P.R. 417 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ 
50-25 [3 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಭಾ.ವೈ.ಪ. ಮತ್ತು ಸಮನ್ವಯ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 57 ಎಲ್‌ಆರ್‌ಎ 2016, ಬೆಂಗಳೂರು, ದಿನಾಂಕ : 24-04-2016. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 (1962ರ ಕಾಯ್ದೆ 10) ಕಲಂ 77-ಎ ಉಪ ಕಲಂ («1ರಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ 
ಪ್ರದತ್ತವಾಗಿರುವ ಅಧಿಕಾರವನ್ನು ಪ್ರತ್ಯಾಯೋಜಿಸಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಭಟ್ಕಳ್‌ ತಾಲ್ಲೂಕಿಗೆ ಮಾತ್ರ ಸಂಬಂಧಿಸಿದಂತೆ ಸಹಾಯಕ 
ಆಯುಕ್ತರು/ಉಪವಿಭಾಗಾಧಿಕಾರಿ/ಭಟ್ಕಳ್‌ ಇವರನ್ನು ಅಪರ ಜಿಲ್ಲಾಧಿಕಾರಿಗಳ ಬದಲಾಗಿ ಅಧಿಕೃತ ಅಧಿಕಾರಗಳನ್ನಾಗಿ (Authorised Officer) ನೇಮಕ ಮಾಡಿ 


ಆದೇಶಿಸಲಾಗಿದೆ. 
೧.೧. 418 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-200 ಬಾಲರಾಜ ದೇವರಖದ್ರಾ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಮಮಇ 38 ಸ್ವೀಮರ 2016, ಬೆ೦ಗಳೂರು, ದಿನಾಂಕ : 28-03-2016. 


ಕರ್ನಾಟಕ ಸಾರ್ವತ್ರಿಕ ದಾಖಲೆಗಳ ಅಧಿನಿಯಮ, 2010ರ 5ನೇ ಪ್ರಕರಣದ (1ನೇ ಉಪ ಪ್ರಕರಣದ ಅಧಿನಿಯಮದಡಿಯಲ್ಲಿ ಸೂಚ್ಯೇಕರಿಸಿರುವ 
ಕರ್ತವ್ಯಗಳನ್ನು ನಿರ್ವಹಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ-1, (ದೂರವಾಣಿ ಸಂಖ್ಯೆ : 080-22032931) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರನ್ನು ಇಲಾಖೆಯ ದಾಖಲೆಗಳ ಅಧಿಕಾರಿಯನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 

ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 

ನಾಗರಿಕರ ಸಬಲೀಕರಣ ಇಲಾಖೆ. 


೧.೧. 419 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 520 ಮೈಅಪ್ರಾ 2015, ಬೆಂಗಳೂರು, ದಿನಾಂಕ : 05-05-2016. 


ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 07-10-2015ರಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3(3)(ಎಂ) ಮತ್ತು 
(5) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಶ್ರೀ ಗುರುಸ್ವಾಮಿ ಬಿನ್‌ ದಿ। ಗುರುವಯ್ಯ, ಶಂಕರಪುರ, 
ಚಿಕ್ಕಮಗಳೂರು ಇವರನ್ನು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಿಸಿರುವುದನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಿಂಪಡೆಯಲಾಗಿದೆ ಹಾಗೂ ಸದರಿ ಅಧಿಸೂಚನೆಯಲ್ಲಿ ಸಾಮಾನ್ಯ ವರ್ಗದಡಿ ನಾಮ ನಿರ್ದೇಶನ ಮಾಡಿರುವ ಶ್ರೀ ಧರ್ಮಯ್ಯ ಬಿನ್‌ ಚೌಡಯ್ಯ ಇವರನ್ನು 
ಪರಿಶಿಷ್ಟ ಜಾತಿ ಪ್ರವರ್ಗದಡಿ ಪರಿಗಣಿಸಲು ಆದೇಶಿಸಿದೆ. 

ಮುಂದುವರೆದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ, 1987ರ ಕಲಂ 3(3)(ಎಂ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಹೆಚ್‌.ಎ. ಮೊಹಮ್ಮದ್‌ ಸಲೀಂ ಸೇಠ್‌ ಬ್ಯಾರಿ ಬಿನ್‌ ದಿ॥ ಅಬ್ದುಲ್‌ ಸೇಠ್‌, ಪೆನ್‌ಷನ್‌ ಮೊಹಲ್ಲಾ, ಚಿಕ್ಕಮಗಳೂರು ಇವರನ್ನು ಸಾಮಾನ್ಯ ವರ್ಗದಡಿ 


೧೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ 


ಭಾಗ ೪ಎ 





ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ 


ಮಾಡಿ ಆದೇಶಿಸಿದೆ. 


P.R. 420 
50-50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ನಾಗರಾಜ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಕುಕ 148 ಪಿಐಎಂ 2016, ಬೆಂಗಳೂರು, ದಿನಾಂಕ : 22-04-2016. 

ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿ (ಆಯುರ್ವೇದ) ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ವೈದ್ಯರ ಹೆಸರಿನ ಮುಂದೆ ನಮೂದಿಸಲಾದ 
ದಿನಾಂಕದಂದು ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳ, 1977ರ ನಿಯಮ 5(1)(ಎ)ರನ್ವಯ 
ತೃಪ್ತಿಕರವಾಗಿ ಪೂರೈಸಿರುವುದಾಗಿ ಘೋಷಿಸಿದೆ. 





ಕ 


ವೈದ್ಯರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ಪರಿವೀಕ್ಷ! ಣಾ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುವುದಾಗಿ ಘೋಷಿಸಿರುವ ದಿನಾಂಕ 








್‌ 





ಡಾ॥ ಸುಪರ್ಣ ಜಿ. 
ವೈದ್ಯಾಧಿಕಾರಿ, ಸರ್ಕಾರಿ 
ಸೋಮಯಾಜಲಪಲ್ಲಿ, 
ಕೋಲಾರ ಜಿಲ್ಲೆ. 


ಆಯುರ್ವೇದ ಚಿಕಿತ್ಸಾಲಯ, 
ಶ್ರೀನಿವಾಸಪುರ 


ತಾಲ್ಲೂಕು, 
೧೨ 





14-05-2015 








P.R. 421 
50-25 


ಕರ್ನಾಟಕ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ಕಮಲಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಭಾ.ವೈ.ಪ. ಮತ್ತು 


ಸಮಾಜ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಮನ್ವಯ) 


ಸಂಖ್ಯೆ : ಸಕಇ 113 ಎಸ್‌ಡಿಸಿ 2016, ಬೆಂಗಳೂರು, ದಿನಾಂಕ : 07-04-2016. 


ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, 
ನಿರ್ದೇಶಕರುಗಳನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ 


ಬೆಂಗಳೂರು ಇಲ್ಲಿಗೆ ಈ 


ಅಧಿಕಾರೇತರ 
ಆದೇಶಿಸಿದೆ. 


ಕೆಳಕಂಡಂತೆ ತಿಳಿಸಿರುವವರನ್ನು 





pe 


ಅಭ್ಯರ್ಥಿಯ ವಿವರ 


ಸಾನ 
ಛಿ 





್‌ 


ಶ್ರೀ ನೀಲಕಂಠರಾವ್‌ ರಾಠೋಡ್‌, ಬಿನ್‌ ಶ್ರೀ ಹರೀಶ್ಚಂದ್ರ ರಾಠೋಡ್‌, 


ಕಲ್ಕೋರದೇವಿ ತಾಂಡ ಅಂಚೆ, ಬಸವಕಲ್ಯಾಣ ತಾಲ್ಲೂಕು, ಬೀದರ್‌ ಜಿಲ್ಲೆ. 


ನಿರ್ದೇಶಕರು 





ಶ್ರೀ ಶಿವಾ ನಾಯ್ಕ್‌ 
ಶಿವಮೊಗ್ಗ ತಾಲ್ಲೂಕು ಮತ್ತು ಜಿಲ್ಲೆ. 


ನಿರ್ದೇಶಕರು 





ಶ್ರೀಮತಿ ಇಂದಿರಾ ದೀನಾ ನಾಯ್ಕ್‌ 
ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ. 


ನಿರ್ದೇಶಕರು 











ಶ್ರೀ ಡಿ. ತಾವರಾಯ ನಾಯ್ಕ 


ನಂ. 837/4, 
ದಾವಣಗೆರೆ-577004. 


ಸರಸ್ಪತಿ ನೋಗರ 


ಬ್ಲಾಕ್‌, ನಿಟ್ಟುವಲ್ಲಿ ರ 


ಣಿ ಆ 


Lt 





ನಿರ್ದೇಶಕರು 








P.R. 422 
50-300 


ಕರ್ನಾಟಕ ರಾಜ್ಯಪಾಲರ 


ಸರ್ಕಾರದ 


ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರತ್ನಮ್ಮ 
ಅಧೀನ ಕಾರ್ಯದರ್ಶಿ-3, 


ಸಮಾಜ ಕಲ್ಯಾಣ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ೧೩೮೧ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಳ 115 ಎಸ್‌ಡಿಸಿ 2016, ಬೆಂಗಳೂರು, ದಿನಾಂಕ : 07-04-2016. 


ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಬೆಂಗಳೂರು ಇಲ್ಲಿಗೆ ಈ ಕೆಳಕಂಡಂತೆ ತಿಳಿಸಿರುವವರನ್ನು ಅಧಿಕಾರೇತರ 
ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 











ಕ್ರ ಸಂ. ಅಭ್ಯರ್ಥಿಯ ವಿವರ ವರ್ಗ ಸ್ಥಾನ 

1 ಶ್ರೀ ಗೋಕುಲ ನಾರಾಯಣಸ್ವಾಮಿ ಬಿನ್‌ ಶ್ರೀ ವೆಂಕಟೇಶಪ್ಪ ಸಾಮಾನ್ಯ ಸದಸ್ಯರು 
ದಿನ್ನಹೊಸಹಳ್ಳಿ ಕೋಲಾರ ತಾಲ್ಲೂಕು ಮತ್ತು ಜಿಲ್ಲೆ. 

ಸ ಶ್ರೀ ಆನಂದ ರಾಜ್‌ ವಿ.ಪಿ. ಪುರುಷ ಸದಸ್ಯರು 


ಯು. 21. ಲಿಯೋ ರೆಸಿಡೆನ್ಸಿ 2ನೇ ಮುಖ್ಯರಸ್ತೆ, ಚಿನ್ನಪ್ಪ ಗಾರ್ಡನ್‌, ಬೆನಸ್ಟನ್‌ ಟೌನ್‌, 
ಬೆಂಗಳೂರು-560 046, ಬೆಂಗಳೂರು ನಗರ ಜಿಲ್ಲೆ. 


ತ್ರಿ ಶ್ರೀಮತಿ ಮೀನಾಕ್ಷಮ್ಮ ಕೋಂ ಶ್ರೀ ಡಾ॥ ತಿಪ್ಪೇಸ್ವಾಮಿ, ಮಹಿಳೆ ಸದಸ್ಕರು 
ಎ.ಕೆ. ಕಾಲೋನಿ, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 























೧.೧. 423 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


50-300 ಎ. ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 


ಸಮಾಜ ಕಲ್ಯಾಣ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 29 ಸಿಎನ್‌ಎಸ್‌ 2016, ಬೆಂಗಳೂರು, ದಿನಾಂಕ : 20-05-2016. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಎಂ. ಕಾಗೇಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಗೆ 
ಶ್ರೀಮತಿ ಮಹದೇವಮ್ಮ ಕೋಂ ಹುಣುಮೇಗೌಡ, ಎಂ. ಕಾಗೇಪುರ, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

P.R. 443 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 149 ಸಿಎನ್‌ಎಸ್‌ 2015, ಬೆಂಗಳೂರು, ದಿನಾಂಕ : 11-05-2016. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ಹಾಲು ಉತ್ಪಾಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗಳಿಗೆ ಅದರ ಮುಂದೆ ತಿಳಿಸಿರುವ ವ್ಯಕ್ತಿಗಳನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಕ್ರ ಸಂ. ಸಹಕಾರ ಸಂಘದ ಹೆಸರು ನಾಮನಿರ್ದೇಶಿತರ ಹೆಸರು 


ಲ್‌ 








01 ಮಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದೊಡ್ಡಬಳ್ಳಾಪುರ ತಾಲ್ಲೂಕು ವೀರ ಬ್ರಹ್ಮಚಾರಿ ಬಿನ್‌ ಶರಬಾಚಾರಿ 





02 ಗಂಟಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದೊಡ್ಡಬಳ್ಳಾಪುರ ತಾಲ್ಲೂಕು ಪ್ರಕಾಶ ಬಿನ್‌ ಪಟಾಲಪ್ಪ 





03 ಭೂಮೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ದೊಡ್ಡಬಳ್ಳಾಪುರ ತಾಲ್ಲೂಕು 


04 ಜೋಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ದೊಡ್ಡಬಳ್ಳಾಪುರ 
ತಾಲ್ಲೂಕು, ಬೆಂಗಳೂರು (ಗ್ರಾ) ಜಿಲ್ಲೆ. 


ಕೃಷ್ಣಮೂರ್ತಿ ಬಿನ್‌ ಚಿಕ್ಕನಂಜಪ್ಪ 





ಶ್ರೀ 
ಶ್ರೀ 
ಶ್ರೀ 
ಶ್ರೀ 


ಮುನಿರಾಜು ಬಿನ್‌ ಕೃಷ್ಣಪ್ಪ 

















P.R. 444 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಹಕಾರ ಇಲಾಖೆ. 


೧೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ಭಾಗ ೪ಎ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 298 ಎಸ್‌ಡಿಸಿ 2014 (ಭಾ), ಬೆಂಗಳೂರು, ದಿನಾಂಕ : 19-05-2016. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 298 ಎಸ್‌ಡಿಸಿ 2014, ದಿನಾಂಕ : 24-11-2014ರಲ್ಲಿ ಶ್ರೀಮತಿ ಜಲಜಾ ನಾಯ್ಕ, ಮಾಜಿ ವಿಧಾನ 
ಪರಿಷತ್ತು ಸದಸ್ಯರು, ಇವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಕರ್ನಾಟಕ ತಾಂಡಾ 
ಅಭಿವೃದ್ಧಿ ಗಮ ನಿಯಮಿತ, ಬೆ೦ಗಳೂರು, ಇಲ್ಲಿಗೆ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

ಮುಂದುವರೆದು ಶ್ರೀಮತಿ ಜಲಜಾ ನಾಯ್ಕ, ಮಾಜಿ ವಿಧಾನ ಪರಿಷತ್‌ ಸದಸ್ಯರು, ಇವರನ್ನು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಇವರ ಅಧ್ಯಕ್ಷರ ಅವಧಿಯನ್ನು ದಿನಾಂಕ : 24-08-2016ರವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳನ್ನು ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ, ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ. 


P.R. 446 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರತ್ನಮ್ಮ 
[3 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಮಾಜ ಕಲ್ಯಾಣ ಇಲಾಖೆ. 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 299 ಎಸ್‌ಡಿಸಿ 2014 (ಭಾ), ಬೆಂಗಳೂರು, ದಿನಾಂಕ : 19-05-2016. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 299 ಎಸ್‌ಡಿಸಿ 2014, ದಿನಾಂಕ : 24-11-2014ರಲ್ಲಿ ಕು. ಮಲ್ಲಾಜಮ್ಮ ಮಾಜಿ ವಿಧಾನ ಪರಿಷತ್ತು 
ಸದಸ್ಯರು, ಇವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ 
ಡಾ| ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಇಲ್ಲಿಗೆ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

ಮುಂದುವರೆದು ಕು. ಮಲ್ಲಾಜಮ್ಮ ಮಾಜಿ ವಿಧಾನ ಪರಿಷತ್ತು ಸದಸ್ಯರು, ಅಧ್ಯಕ್ಷರು, ಡಾ॥ ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು, ಇವರ ಅಧ್ಯಕ್ಷರ ಅವಧಿಯನ್ನು ದಿನಾಂಕ : 24-08-2016 ರವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 


೧.೧. 447 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಮಾಜ ಕಲ್ಯಾಣ ಇಲಾಖೆ. 


50-300 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಆ. 301 ಎಸ್‌ಡಿಸಿ 2014 (ಭಾ), ಬೆಂಗಳೂರು, ದಿನಾಂಕ : 19-05-2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 301 ಎಸ್‌ಡಿಸಿ 2014, ದಿನಾ೦ಕ : 24-11-2014ರಲ್ಲಿ ಶ್ರೀ ನಾರಾಯಣ, ಮಾಜಿ ಮಹಾ ಪೌರರು, 
ಮೈಸೂರು, ಇವರನ್ನು 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಕರ್ನಾಟಕ ರಾಜ್ಯ ಸಫಾಯಿ 


ಲ 
ಕರ್ಮಚಾರಿ ಆಯೋಗ, ಬೆಂಗಳೂರು, ಇಲ್ಲಿಗೆ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಮುಂದುವರೆದು ಶ್ರೀ ನಾರಾಯಣ, ಮಾಜಿ ಮಹಾ ಪೌರರು, ಮೈಸೂರು, ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ, 
ಬೆಂಗಳೂರು, ಇವರ ಅಧ್ಯಕ್ಷರ ಅವಧಿಯನ್ನು ದಿನಾಂಕ : 24-08-2016 ರವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು 
ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 
P.R. 448 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಸಮಾಜ ಕಲ್ಯಾಣ ಇಲಾಖೆ. 


50-300 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಯೋ 28 ಪಿಟಿಪಿ 2016, ಬೆಂಗಳೂರು, ದಿನಾಂಕ : 24-05-2016. 
ಅಧಿಸೂಚನೆ ಸಂಖ್ಯೆ : ಪಿಡಿ 65 ಪಿಟಿಪಿ 2014, ದಿನಾಂಕ : 24-11-2014 ರನ್ವಯ ಶ್ರೀ ನಿವೇದಿತ ಆಳ್ವ, ಉತ್ತರ ಕನ್ನಡ ಜಿಲ್ಲೆ ಇವರನ್ನು 
ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಮಂಗಳೂರು ಇದರ ಅಧ್ಯಕ್ಷರನ್ನಾಗಿ ದಿನಾಂಕ : 23-05-2016ರವರೆಗೆ ನೇಮಕ ಮಾಡಲಾಗಿತ್ತು ಸದರಿಯವರ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ೧೩೮೩ 





ಪದಾವಧಿಯನ್ನು ದಿನಾಂಕ : 24-08-2016ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ 
ಆದೇಶಿಸಿದೆ. 
೧.೧. 449 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (142) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯೋಇ 28 ಪಿಟಿಪಿ 2016, ಬೆಂಗಳೂರು, ದಿನಾಂಕ : 24-05-2016. 
ಅಧಿಸೂಚನೆ ಸಂಖ್ಯೆ : ಪಿಡಿ 65 ಪಿಟಿಪಿ 2014, ದಿನಾಂಕ : 24-11-2014 ರನ್ವಯ ಶ್ರೀ ಕೆಂಗೊ ಹನುಮಂತಪ್ಪ, ಬಯಲುಸೀಮೆ 


ಪ್ರದೇಶಾಭಿವೃದ್ಧಿ ಮಂಡಳಿ, ಚಿತ್ರದುರ್ಗ, ಇದರ ಅಧ್ಯಕ್ಷರನ್ನಾಗಿ ದಿನಾಂಕ : 23-05-2016ರವರೆಗೆ ನೇಮಕ ಮಾಡಲಾಗಿತ್ತು. ಸದರಿಯವರ ಪದಾವಧಿಯನ್ನು 
ದಿನಾಂಕ : 24-08-2016ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. 


೧.೧. 450 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (142) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 577 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ : 26-05-2016. 

1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು, 1961ರಂತೆ ರೆವರೆಂಡರ್‌ ಪಿ. ಸೆಲ್ವಂ ನಂ. 17, ಆರ್ಶಿವಾದ ನಿಲಯ, 2ನೇ ಮಹಡಿ, ವಿವೇಕನಗರ ಪೋಸ್ಟ್‌, 
ಈಜೀಪುರ, ಬೆಂಗಳೂರು ಇವರನ್ನು ಬೆಂಗಳೂರು ನಗರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದಿರ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 


ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


P.R. 451 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ವಿ. ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳಿ 695 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ : 26-05-2016. 


1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು, 1961ರಂತೆ Shri 5. Mruthyunjaya Kumar, No. 14, 3° Cross, Wilson Garden, Bengaluru-27 ಇವರನ್ನು 
ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 


೧೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ಭಾಗ ೪ಎ 





ಸದಿರ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
P.R. 452 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ವಿ. ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಇ/34/ಎಂಆರ್‌ಆ/2016, ಬೆಂಗಳೂರು, ದಿನಾಂಕ: 20/05/2016. 


ಸರ್ಕಾರವು ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/22/ಎ೦ಆರ್‌ಇ/92(1) ದಿನಾ೦ಕ:03.10.1992 ರ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ಪರಿಣಾಮಕಾರಿ ಮಾರಾಟಕ್ಕಾಗಿ ಮಂಡ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಮದ್ದೂರು ಮತ್ತು ಮಳವಳ್ಳಿ 
ತಾಲ್ಲೂಕುಗಳನ್ನು ಒಳಗೊಂಡಂತೆ ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ನಿಗಧಿಪಡಿಸಿದೆ. 


ಮತ್ತು ಆದಕಾರಣ, ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ ಈ ಮುಂದೆ ನಮೂದಿಸಲಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ:- 


1. ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4.ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 
8.ಜೋಳ, 9.ಕಂಬು, 10.ಮೆಕ್ಕೆಜೋಳ, 11.ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅಂಟುವಾಳ, 18.ಬೊಂಬು, 19.ಬೆತ್ತ, 
20.ಹಿಪ್ಲೆಬೀಜ, 21.ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 24.ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27 ಬಾಳೆಹಣ್ಣು, 
28.ಬೋರೆಹಣ್ಣು, 29.ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32.ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 
35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 41ಪಪ್ಪಾಯಿಹಣ್ಣು (ಪರಂಗಿಹಣ್ಣು). 
42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 47.ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು ಬೀಜ), 48.ಹರಳುಬೀಜ, 
49.ಹತ್ತಿಬೀಜ, 50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 56.ಸೋಯಾಬಿನ್‌, 57.ಅಡಿಕೆ, 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 65.ಮೆಂತ್ಯ, 
66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 71 ಉದ್ದು 
(ಇಡೀ ಮತ್ತು ಒಡೆದ), 72.ಬುಲ್ಲರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74 ಹುರುಳಿ, 75.ಲಾಕ್‌ (ಇಡೀ ಮತ್ತು ಒಡೆದ), 
76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಚೆನ್ನಂಗಿ (ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80.ಮೋತ್‌ (ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ ಹೊರತುಪಡಿಸಿ), 82.ಕಾಯಿಗಳು, 83.ಹಸಿರುಮೆಣಸಿನಕಾಯಿ, 
84.ಈರುಳ್ಳಿ, 85.ಆಲೂಗಡ್ಡೆ, 86.ಸುವರ್ಣಗೆಡ್ಡೆ. 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ವೀಳ್ವೆದೆಲೆ, 90.ಬೆಲ್ಲ, 91ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ. 


ಮತ್ತು ಆದಕಾರಣ, ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ, ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯಿಂದ ಮಳವಳ್ಳಿ ತಾಲ್ಲೂಕನ್ನು ಬೇರ್ಪಡಿಸಿ ಪ್ರತ್ಯೇಕ ಮಾರುಕಟ್ಟೆಯನ್ನು ರಚಿಸಲು ಅವಶ್ಯಕವಾದ ಮೂಲಭೂತ ಸೌಕರ್ಯಗಳನ್ನೊಳಗೊಂಡ 
ಮಾರುಕಟ್ಟೆ ಹಾಗೂ ಉಪ ಮಾರುಕಟ್ಟೆ ಪ್ರಾಂಗಣಗಳು ಇರುವುದರಿಂದ, ಮಾರುಕಟ್ಟೆಗೆ ಆವಕವಾಗಬಹುದಾದ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ 
ದೊರೆಯಬಹುದಾದ ಉತ್ಪನ್ನಗಳ ಉತ್ಪಾದನೆ ಮಾರುಕಟ್ಟೆ ಕ್ಷೇತ್ರದಲ್ಲಿ ಇರುವುದರಿಂದ ಹಾಗೂ ಮಳವಳ್ಳಿ ಉಪ ಮಾರುಕಟ್ಟೆ ಹಾಗೂ ಕಿರುಗಾವಲು ಉಪ 
ಮಾರುಕಟ್ಟೆ ಪ್ರಾಂಗಣ ಸಹ ಪ್ರತ್ಯೇಕ ಜಮೀನು ಹೊಂದಿದ್ದು, ಅಭಿವೃದ್ಧಿ ಹೊಂದಿರುವುದರಿಂದ, ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಈ 
ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ ಸರ್ಕಾರವು ಈಗ ಉದ್ದೇಶಿಸಿದೆ. 


ಆದ್ದರಿ೦ದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 3 ನ್ನು ಓದಿ ಕಲಂ 
145(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು 
ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ 
ಮಾರುಕಟ್ಟೆ ಕ್ಷೇತ್ರದ ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು ವಿಭಜಿಸಲು ಈ ಮೂಲಕ 
ಉದ್ದೇಶವನ್ನು ಪ್ರಕಟಸಿದೆ. 


43 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ೧೩೮೫ 








(೮೬ 


24 
೦ 


ಮಾರುಕಟ್ಟೆ 
ಕ್ಷೇತ್ರ 


ಮಾರುಕಟ್ಟೆ ಕ್ಷೇತ್ರದ 
ಪರಿಮಿತಿ 


ಕೃಷಿ ಉತ್ಪನ್ನಗಳು 





3 


4 





ಮದ್ದೂರು 
ಮಾರುಕಟ್ಟೆ 


ಮದ್ದೂರು 
ಎ 


ತಾಲೂಕು 
೧೨ 


1. ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4.ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 
5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 8.ಜೋಳ, 9.ಕಂಬು, 10.ಮೆಕ್ಕೆಜೋಳ, 
11.ನವಣೆ, 12.ಭತ್ತ, 13.ರಾಗಿ, 14. ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅ೦ಟುವಾಳ, 
18.ಬೊಂಬು, 19.ಬೆತ್ತ 20.ಹಿಪ್ಪೆಬೀಜ, 21.ಹೊ೦ಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 
24.ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27.ಬಾಳೆಹಣ್ಣು, 28.ಬೋರೆಹಣ್ಣು. 
29.ಹುಳಿಹಣ್ಣುಗಳು, 30.ಚಕ್ಕೋತ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು. 32.ದಾಕ್ಷಿ, 
33.ಹಲಸಿನಹಣ್ಣು, 34.ಜ೦ಬುನೇರಳೆಹಣ್ಣು, 35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 
38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 41ಪಪ್ಪಾಯಿಹಣ್ಣು 
(ಪರಂಗಿಹಣ್ಣು), 42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 
47.ನೆಲಗಡಲೆ(ಶೇಂಗಾ) (ಕಾಯಿ. ಮತ್ತು ಬೀಜ), 48.ಹರಳುಬೀಜ,  49.ಹತ್ತಿಬೀಜ, 
50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 
56.ಸೋಯಾಬಿನ್‌, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 
60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 
65.ಮೆಂತ್ಯ, 66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ 
(ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 71.ಉದ್ದು (ಇಡೀ ಮತ್ತು ಒಡೆದ), 
72.ಬುಲ್ಲರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74.ಹುರುಳಿ, 
75.ಲಾಕ್‌ (ಇಡೀ ಮತ್ತು ಒಡೆದ), 76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಚೆನ್ನಂಗಿ 
(ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80.ಮೋತ್‌ (ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ 
ಹೊರತುಪಡಿಸಿ), 82.ಕಾಯಿಗಳು, 83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 85.ಆಲೂಗಡ್ಡೆ, 
86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ವೀಳ್ಯೆದೆಲೆ, 90.ಬೆಲ್ಲ. 
91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ. 











ಮಳವಳ್ಳಿ 
ಮಾರುಕಟ್ಟೆ 
ಕೇತ್ರ 

ಮ್ರು 





ಮಳವಳ್ಳಿ 
೪ 


ತಾಲೂಕು 
್‌ 





1. ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4.ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 
5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 8.ಜೋಳ, 9.ಕಂಬು, 10.ಮೆಕ್ಕೆಜೋಳ, 
11.ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅ೦ಟುವಾಳ, 
18.ಬೊಂಬು, 19.ಬೆತ್ತ 20.ಹಿಪ್ಪೆಬೀಜ, 21.ಹೊ೦ಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 
24.ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27.ಬಾಳೆಹಣ್ಣು, 28.ಬೋರೆಹಣ್ಣು, 
29.ಹುಳಿಹಣ್ಣುಗಳು, 30.ಚಕ್ಕೋತ ಹಣ್ಣು. 31.ಪೇರಲೆಹಣ್ಣು (ಸೀಬೆಹಣ್ಣು. 32.ದಾಕ್ಷಿ, 
33.ಹಲಸಿನಹಣ್ಣು, 34.ಜ೦ಬುನೇರಳೆಹಣ್ಣು, 35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 
38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 41ಪಪ್ಪಾಯಿಹಣ್ಣು 
(ಪರಂಗಿಹಣ್ಣು), 42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 
47.ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು ಬೀಜ), 48.ಹರಳುಬೀಜ,  49.ಹತ್ತಿಬೀಜ, 
50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 
56.ಸೋಯಾಬಿನ್‌, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 
60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 
65.ಮೆಂತ್ಯ, 66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ 
(ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 71.ಉದ್ದು (ಇಡೀ ಮತ್ತು ಒಡೆದ). 
72.ಬುಲ್ದರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74.ಹುರುಳಿ, 














R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 

















೧೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೬ ಭಾಗ ೪ಎ 
ಕ್ರ ಮಾರುಕಟ್ಟೆ | ಮಾರುಕಟ್ಟೆ ಕೇತದ 
ಮ ಹ ಇ ನೀತ ಕೃಷಿ ಉತನ್ನಗಳು 
ಸಂ. ಕ್ಷೇತ್ರ ಪರಿಮಿತಿ ೪ ಸ 
2 3 4 

















75.ಲಾಕ್‌ (ಇಡೀ ಮತ್ತು ಒಡೆದ), 76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಚೆನ್ನಂಗಿ 
(ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80.ಮೋತ್‌ (ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ 
ಹೊರತುಪಡಿಸಿ), 82.ಕಾಯಿಗಳು, 83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 85.ಆಲೂಗಡ್ಡೆ, 
86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ವೀಳ್ಯೆದೆಲೆ, 90.ಬೆಲ್ಲ, 


91ತೆಂಗಿನಕಡ್ಲಿ, 92.ಒಣದಾಕಿ. 
[7 — 








ಸದರಿ ಅಧಿಸೂಚನೆಯಿಂದ ಭಾದಿತರಾಗುವ 
ಅಥವಾ ಸಲಹೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ 


ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆ 
ಪ್ರಕಟವಾದ ದಿನಾಂಕದಿಂದ 32 ದಿನಗಳೊಳಗೆ ಸ್ವೀಕರಿಸಲ್ಪಡುವಂತೆ ಸರ್ಕಾರದ ಕಾರ್ಯದರ್ಶಿಗಳು, 


ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ, ಬಹುಮಹಡಿಗಳ ಕಟ್ಟಡ, ಡಾ:ಅಂಬೇಡ್ಕರ್‌ ವೀಧಿ, ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 


PR-445 
50-50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಲ್‌.ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


